ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಫೆ ರಹಿತ ಪ್ರಶ್ನೆ 
ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ: 1291(1629) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಸಣ್ಣ ನೀರಾವರಿ ಸಚಿವರು 


ವಿಷಯ: ಕೆರೆಗಳನ್ನು ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಸರೆ ಮಾಡುವ ಬಗ್ಗೆ 


(ಅ) ನಾಗಮಂಗಲ ತಾಲ್ಲೂಕಿನ ವ್ಯಾಪ್ಲಿಯಲ್ಲಿ ಬರುವ ಕೆರೆಗಳನ್ನು ಸಣ್ಣ ನೀರಾವರಿ 
ಇಲಾಖೆಯ ವತಿಯಿಂದ ಯಾವಾಗ ಸರ್ಮೆ ಮಾಡಲಾಗಿದೆ; 


(ಆ) ಈ ಕೆರೆಗಳು ಬಹುತೇಕ ಜಿಲ್ಲಾ ಪಂಚಾಯತ್‌ ವ್ಯಾಪ್ತಿಗೆ ಸೇರಿರುವುದು ಸರ್ಕಾರದ 
ಗಮನಕೆ ಬಂದಿದೆಯೇ; 


(ಇ) ನಾಗಮಂಗಲ ತಾಲ್ಲೂಕಿನ ವ್ಯಾಪ್ತಿಯ ರೈತರುಗಳ ಅನುಕೂಲಕ್ಕಾಗಿ ಕಳೆದ ಮೂರು 
ವರ್ಷಗಳಿಂದ ಕೆರೆಗಳ ದುರಸ್ಥಿಗೆ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಅನುದಾನ 
ಬಿಡುಗಡೆ ಮಾಡಲಾಗಿದೆಯೇ; 


(ಈ) ಇಲ್ಲವಾದಲ್ಲಿ, ಯಾವಾಗ ಎಷ್ಟು ಅನುದಾನ ಬಿಡುಗಡೆ ಮಾಡಲಾಗುವುದು? (ವಿವರ 
ನೀಡುವುದು) 


